ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 204(245) 
ಸದಸ್ಯರ ಹೆಸರು ::: ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ 
ಕ್ಲೇತು 
ಉತ್ತರಿಸಬೇಕಾದ ದಿನಾಂಕ: : 04.03.2020 
ಉತ್ತರಿಸುವ ಸಚಿವರು : ಕೃಷಿಸಜಿವರು 
' ; 
ಕ್ರಸಂ ಪುಶ್ನೆ ಉತ್ತರ 
ಅ |ರೈತರಿಗೆ ಪ್ರಧಾನ ಮಂತಿಗಳ ಕಿಸಾನ್‌ 
ಸಮ್ಮಾನ್‌ ನಿಧಿ. ಪ 
ಯೋಜನೆಯಡಿಯಲ್ಲಿ ಅರ್ಹ ಕೃಷಿ 
ಆಧಾರಿತ ಕುಟುಂಬಗಳಿಗೆ ವಾರ್ಷಿಕ ಹೌದು. 
ರೂ. 6000/- ಮತ್ತು ರಾಜ್ಯ ಸರ್ಕಾರ" _ 
ಹೆಚ್ಚುವರಿಯಾಗಿ ರೂ.4000/- 
ಗಳನ್ನು ಕಂತುಗಳಲ್ಲಿ 
ನೀಡಲಾಗುತ್ತಿದೆಯೇ; 
ಆ |ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಪಿ.ಎಂ.ಕಿಸಾನ್‌ ಯೋಜನೆ ಯಡಿ ಪ್ರತಿ 
ಇದುವರೆವಿಗೂ ಎಷ್ಟು ಕಂತುಗಳಲ್ಲಿ | ಕಂತಿಗೆ ರೂ.2000/- ರಂತೆ ಒಟ್ಟು ನಾಲ್ಕು ಕಂತುಗಳಲ್ಲಿ ಅರ್ಹ 
| ಎಷ್ಟು ಮಂದಿ ಫಲಾನುಭವಿಗಳಿಗೆ | ಫಲಾನುಭವಿಗಳಿಗೆ ಹಣ ಪಾವತಿಸಲಾಗಿದ್ದು, ವಿವರಗಳು ಈ 
ಹಣವನ್ನು ಪಾವತಿಸಲಾಗಿದೆ; ಕೆಳಕಂಡಂತಿವೆ. 
ಪಿ.ಎಂ.ಕಿಸಾನ್‌ ಪೋರ್ಟಲ್‌ (26.02.2020 ವರದಿಯಂತೆ) 


ಪ್ರ. ಕಂತು ಖಿ 


ಆರ್ಥಿಕ ವ 
ವರ್ಗಾವಣೆ | ಫಲಾನುಭವಿಗಳ 
ಆದೇಶ ಸಂಖ್ಯೆ 
ಮೊದಲನೇ ಕಂತು | 4912445 | 4880441 


1 
2 ಎರಡನೇ ಕಂತು 4724660 | 4681699 
3 ಮೂರನೇ ಕಂತು | 3604478 | 3580877 
& 4: |ನಾಲ್ಕ್ಸನೇಕಂತು [3701206 [3086 

ರಾಜ್ಯ ': ಸರ್ಕಾರದ ಪಿ.ಎಂ.8ಸಾನ್‌-ಕರ್ನಾಟಿಕ |: 
ಯೋಜನೆಯಡಿ 4281207 ರೈತರಿಗೆ :ರೂ. 2000/- ಮೊದಲನೇ 
ಕಂತಿನ ಆರ್ಥಿಕ'':' ನೆರವು ನೀಡಲಾಗಿರುತ್ತದೆ. 
(www.fruits.karnataka.govin ಪೋರ್ಟಲ್‌ ನ 26022020 
ವರದಿಯಂತೆ) 


ಇ '| ಸದರಿ ಯೋಜನೆಯ ಉದ್ದೇಶಗಳು | ಭಾರತ ಸರ್ಕಾರದ ಪ್ರಧಾನ ಮಂತ್ರಿ ಕಿಸಾನ್‌ ಸಮ್ಮಾನ್‌ ನಿಧಿ 

:|ಹಾಗೂ ಮಾರ್ಗಸೂಚಿಗಳೇನು? | ಯೋಜನೆಯನ್ನು ದಿನಾ೦ಕ. 01.12.2018 ರಿಂದ 
(ವಿವರ ನೀಡುವುದು) ಅನ್ವಯವಾಗುವಂತೆ ಫೆಬ್ರವರಿ 2019 ರಿಂದ 
ಅನುಷ್ಠಾನಗೊಳಿಸಲಾಗುತ್ತಿದೆ. ಸದರಿ ಯೋಜನೆಯಡಿ ರೈತರಿಗೆ 
ಕೃಷಿ ಚಟುವಟಿಕೆಯಲ್ಲಿ ಉತ್ತಮ ಪರಿಕರಗಳನ್ನು ಬಳಸಿ ಬೆಳೆಗಳ 
ಆರೋಗ್ಯ ನಿರ್ವಹಣೆ ಹಾಗೂ ಹೆಚ್ಚಿನ ಇಳುವರಿ ಪಡೆದು ನಿರೀಕ್ಷಿತ 
ಆದಾಯಗಳಿಸಲು `` ನೆರವಾಗುವ ಉದ್ದೇಶದಿಂದ ಸಾಗುವಳಿ 
ಭೂಮಿ ಹೊಂದಿರುವ (01.02.2019 ರಂತೆ ಸ್ವಾಧೀನದಲ್ಲಿರುವ/ 
ಭೂದಾಖಲೆಯಲ್ಲಿ ಹೆಸರಿರುವ) ಎಲ್ಲಾ ಅರ್ಹ ರೈತ ಕುಟುಂಬ 
(ಒಂದು ಕುಟುಂಬ ಎಂದರೆ ಗಂಡ, ಹೆಂಡತಿ ಮತ್ತು ಅಪ್ರಾಪ್ತ 
ಮಕಳು ವಾರ್ಷಿಕ ರೂ.6000/-ಗಳ ಆರ್ಥಿಕ ನೆರವನ್ನು 
ನೀಡಲಾಗುತ್ತಿದೆ. ಸದರಿ ನೆರವನ್ನು ರೂ.2000/-ಗಳಂತೆ ಮೂರು 


ಕಸಂ ಪುಶ್ನೆ ಉತ್ತರ 


ಕಂತುಗಳಲ್ಲಿ ನಾಲ್ಕು ತಿಂಗಳಿಗೊಮ್ಮೆ ನೀಡಲಾಗುವುದು. 

| ಜಮೀನು ಹೊಂದಿದ ಪ್ರತಿಯೊಬ್ಬ ರೈತ ಕುಟುಂಬ ಈ 
ಯೋಜನೆಯಡಿ ಆರ್ಥಿಕ ಸಹಾಯ ಪಡೆಯಲು 
ಅರ್ಹನಾಗಿರುತ್ತಾನೆ: ಆದರೆ, ಭಾರತ ಸರ್ಕಾರದ 
ಮಾರ್ಗಸೂಚಿಯನ್ವಯ ಭೂಮಿ ಹೊಂದಿರುವ ಸಂಘ ಅಧವಾ 
ಸಂಸ್ಥೆಗಳು, ಕುಟುಂಬ 'ಸದಸ್ಯರು ಮಾಜಿ ಅಥವಾ' ಹಾಲಿ 
ಸಾಂವಿಧಾನಿಕ ಹುದ್ದೆಗಳನ್ನು ಹೊಂದಿದಲ್ಲಿ, ಮಾಜಿ ಮತ್ತು 
ಹಾಲಿ ಸಚಿವರು/ರಾಜ್ಯ ಸಚಿವರು/ಲೋಕಸಭಾ 
ಸದಸ್ಯರು/ರಾಜ್ಯಸಭೆ ಸದಸ್ಯರು/ರಾಜ್ಯ ವಿಧಾನಸಭೆ!/ವಿಧಾನ.|. 
ಪರಿಷತ್ತಿನ ಸದಸ್ಯರು/ನಗರಸಭೆ ಅಧ್ಯಕ್ಷರು/ಪುರಸಭೆ 
ಅಧ್ಯಕ್ಷರು/ಜಿಲ್ಲಾಪಂಚಾಯಿತಿ ಅಧ್ಯಕ್ಷರು, ನಿವೃತಿ/ಹಾಲಿ 
ಸೇವೆಯಲ್ಲಿರುವ ಕೇಂದ್ರ/ ರಾಜ್ಯ ಸರ್ಕಾರಗಳ /ಸಚಿವಾಅಲಯ 
ಕಛೇರಿ/ ಇಲಾಖೆ/ ಕ್ಲೇತ್ರ ಕಛೇರಿಗಳು/ ಕೇಂದ್ರ/ ರಾಜ್ಯ ಸರ್ಕಾರಿ 
ಸ್ವಾಮ್ಯದ ಸಂಸ್ಥೆಗಳು/ 'ಅಂಗ ಸಂಸ್ಥೆಗಳು! ಸ್ವಾಯತ್ತ ಸಂಸ್ಥೆಗಳ 
ಅಧಿಕಾರಿಗಳು ಹಾಗೂ ನೌಕರರು/ ಸಳೀಯ ಸಂಸ್ಥೆಗಳ ಖಾಯಂ 

| ನೌಕರರು (ಗ್ರುಪ್‌ ಡಿ/ 4ನೇ ವರ್ಗ! ಟಃ Tasking Staff 
ಹೊರತುಪಡಿಸಿ, ರೂ. 10,000/- ಅಥವಾ ಹೆಚ್ಚಿನ ಮೊತ್ತ 
ಪಡೆಯುತಿರುವ ವಯೋನಿವೃತ್ತ/ ನಿವೃತ್ತ ಪಿಂಚಣಿದಾರರು. 
(ಗ್ರೂಪ್‌ ಡಿ/ 4ನೇ ವರ್ಗ! Multi Tasking Staff ಹೊರತುಪಡಿಸಿ), 


ಕಳೆದ ಸಾಲಿನ ಆದಾಯ ತೆರಿಗೆ ಪಾವತಿದಾರರು, ವೈದ್ಯ, 
ಅಭಿಯಂತರ, ವಕೀಲ, ಲೆಕ್ಕಪರಿಶೋಧಕರು, ವಾಸ್ತು ಶಿಲ್ಬದಂತಹ 
ವೃತ್ತಿಪರ ಸಂಸ್ಥೆಯಲ್ಲಿ ನೊಂದಾಯಿಸಿಕೊಂಡು ಸದರಿ 
ವೃತ್ತಿಯನ್ನು ಕೈಗೊಳ್ಳುತ್ತಿರುವವರು ಈ ಯೊಜನೆಯಡಿ ಆರ್ಥಿಕ 
ಸೆಹಾಯ ಪಡೆಯಲು ಅನರ್ಹರಾಗಿರುತ್ತಾರೆ. 
ಕೇಂದ್ರ ಸರ್ಕಾರದ ಪಿ.ಎಂ.ಕಿಸಾನ್‌ ಯೋಜನೆಯ ಎಲ್ಲಾ ಅರ್ಹ: 
ರೈತರಿಗೆ ದಿನಾಂಕ14.08.2019 ರಿಂದ: ರಾಜ್ಯ ಸರ್ಕಾರವು] 
ಹೆಚ್ಚುವರಿಯಾಗಿ ರೂ4000/ಗಳನ್ನು (ಆರ್ಥಿಕ ನೆರವನ್ನು ಎರಡು 
ಕೆಂತುಗಳಲ್ಲಿ ಪಿ.ಎಂ.ಕಿಸಾನ್‌-ಕರ್ನಾಟಿಕ ಯೋಜನೆಯಡಿ 
ನೀಡಲಾಗುತ್ತಿದೆ. -' ರ 


ಕೃಇ/22/ಕೃಕ್ಳೇಉ/2020 


ಎ. ಉಲ! Lj ಜ್‌ PR ಷ 
—ೈೌಷಸಚಿವರು 2 ಲಲ 


